HA 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪುಶ್ನೆ 
ದಿನಾಂಕ: 16-03-2021 ಪ್ರಶ್ನೆ ಸ೦ಖ್ಯೆ: 1169 (1402) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌.ನಾಗರಾಜ್‌(ಸ೦ದೇಶ್‌ನಾಗರಾಜ್‌)(ಸ್ನಳೀಯಸಂಸ್ಥೆಗಳಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 
ವಿಷಯ: ಚಾಮರಾಜ ಜೋಡಿ ರಸ್ಲೆಯ ದೊಡ್ಡ ಮೋರಿಯಲ್ಲಿ ಕಸಕಡ್ಡಿ ತ್ಯಾಜ್ಯ ತುಂಬಿರುವ ಬಗ್ಗೆ 
(ಅ) ಮೈಸೂರಿನ ಪ್ರಸಿದ್ದ ಚಾಮರಾಜ ಜೋಡಿ ರಸ್ತೆಯ ಇಕ್ಕೆಲಗಳಲ್ಲಿ ಹರಿಯುವ 
ತೆರೆದ ದೊಡ್ಡ ಚರಂಡಿಯಲ್ಲಿ ಕಸಕಡ್ಡಿ ತ್ಯಾಜ್ಯ ತುಂಬಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; ಇದರಿಂದ ಕೊಳಚೆ ವೀರು ಸರಾಗವಾಗಿ ಹರಿಯದೆ ಕಲುಷಿತ 
ವಾತಾವರಣ ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಈ ಮೋರಿಯನ್ನು ಸ್ವಚ್ಛಗೊಳಿಸಿ ತೆರೆದ ಮೋರಿಯ ಮೇಲೆ ತಂತಿ ಜಾಲರಿ 
ಅಳವಡಿಸಿ, ಯಾರು ಕಸಕಡ್ಡಿ ತ್ಯಾಜ್ಯವನ್ನು ಚರಂಡಿಗೆ ಸುರಿಯದಂತೆ ಕ್ರಮ 
ಜರುಗಿಸಲಾಗುವುದೇ? 


